ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಪೋಡಿ ದುರಸ್ಥಿ ಬಗ್ಗೆ 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು)- 


ex 


1173 (1562) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಸರ್ಕಾರವು 2009ನೇ ಸಾಲಿನಲ್ಲಿ ನಮೂನೆ 1 ರಿಂದ 5 ಮತ್ತು ನಮೂನೆ 6 ರಿ೦ದ 10 ತಯಾರಿಸಿ 
ದರಖಾಸ್ತು ಪೋಡಿ 


ಕೆಲಸ ನಿರ್ವಹಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಈವರೆವಿಗೂ ಶೇ.20ರಷ್ಟು ರಾಮನಗರ ಜಿಲ್ಲಾ 
ವ್ಯಾಪ್ತಿಯಲ್ಲಿ ದರಖಾಸ್ತು ಪೋಡಿಯಾಗಿಲ್ಲದಿರುವುದಕ್ಕೆ ಕಾರಣಗಳೇನು ; (ವಿವರ ನೀಡುವುದು) 


(ಆ) ಪೋಡಿ ಕೆಲಸ ನಿರ್ವಹಿಸಲು ಮೂಲ ಮಂಜೂರಾತಿ ಕಡತಗಳು ಲಭ್ಯವಿರುವುದಿಲ್ಲವೆಂಬ ಕಾರಣ 
ನೀಡಿ ಅಧಿಕಾರಿಗಳು ಪೋಡಿ ಕೆಲಸವನ್ನು ನಿರ್ವಹಿಸದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 
ಹಾಗಿದ್ದಲ್ಲಿ, ಮೂಲ ಮಂಜೂರಾತಿ ಕಡತಗಳು ಲಭ್ಯವಿಲ್ಲದಿದ್ದಲ್ಲಿ ಪೋಡಿ ಕೆಲಸವನ್ನೇ 


ನಿರ್ವಹಿಸುವುದಿಲ್ಲವೇ ಅಥವಾ ಪೋಡಿ ಕೆಲಸ ನಿರ್ವಹಿಸಲು ಸರ್ಕಾರವು ಏನಾದರೂ ನಿರ್ಣಯ 
ಕೈಗೊಂಡಿದೆಯೇ ; 


(ಇ) ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ದರಖಾಸ್ತು ಪೋಡಿ 
ಅಂದೋಲನದ ನಂತರ ದುರಸ್ನಿಯಾದ ಜಮೀನುಗಳೆಷ್ಟು ; 


(ಈ) ಏಕ ವ್ಯಕ್ತಿ ಪ್ರಕರಣದಡಿ ದರಖಾಸ್ತುಗೊಂ೦ಡ ಜಮೀನುಗಳೆಷ್ಟು ; ಇವುಗಳಲ್ಲಿ ಬಾಕಿ ಇರುವ 
ಪ್ರಕರಣಗಳೆಷ್ಟು ; ಇದಕೆ ಇರುವ ನಿಯಮಾವಳಿಗಳೇನು ; ಇದರಿ೦ದ ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? (ವಿವರ ನೀಡುವುದು) 


